ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 

ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ ೨೨ನೇ ಮಾರ್ಚ್‌, ೨೦16 
(ಸಮಯ: ಬೆಳಗ್ಗೆ 1.೦೦ ಗಂಟೆ) 


1. ವಿತ್ತೀಯ ಕಾರ್ಯಕಲಾಪಗಳು 


ಅ) "2೦16-17ನೇ ಸಾಅನ ಆಯವ್ಯಯ ಅ೦ದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ”. 


ಆ) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು : 2೦1೮-16ನೇ ಸಾಅನ ಪೂರಕ 
ಅ೦ದಾಜುಗಳನ್ನು (ಮೂರನೇ ಹಾಗೂ ಅಂತಿಮ ಕಂತು) ಮಂಡಿಸುವುದು. 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಸಿ.ಟ. ರವಿ, ಜ.ಎನ್‌. ವಿಜಯ್‌ ಕುಮಾರ್‌ ಮತ್ತು ವಿಶ್ವೇಶ್ವರ ಹೆಗಡೆ 


ಕಾಗೇರಿ ಇವರುಗಳು - ರಾಜ್ಯದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಯು.ಜ.ಸಿ. 
ನಿಯಮಗಳ ಉಲ್ಲಂಘನೆ, ವಿವಿಧ ರೀತಿಯ ವ್ಯಾಪಕ ಭ್ರಷ್ಟಾಚಾರ ಪ್ರಕರಣಗಳು, 
ಅಕ್ರಮಗಳು ಬೆಳಕಿಗೆ ಬಂದಿರುವುದರಿಂದ ಶೈಕ್ಷಣಿಕ ವಾತಾವರಣ ಹದಗೆಣ್ಟದ್ದು. 
ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಪರಿಣಿತರು 
ಆತ೦ಕಕ್ಕೊಳಗಾಗಿರುವುದರಿ೦ದ ಸೂಕ್ತ ತಿದ್ದುಪಡಿಯ ಅಗತ್ಯವಿರುವುದರ ಖಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಚಿಕ್ಕಮಾದು, ಸಾ.ರಾ ಮಹೇಶ್‌, ಈ ತುಕಾರಾಂ, ಪ್ರತಾಪಗೌಡ 


ಪಾಟೀಲ್‌, ತನ್ಪೀರ್‌ ಸೇಠ್‌ ಹಾಗೂ ನಾರಾಯಣಗೌಡ ಇವರುಗಳು - ಕರ್ನಾಟಕ 
ಸರ್ಕಾರವು ನಾಯಕ ಜನಾಂಗದ ಪರ್ಯಾಯ ಪದಗಳಾದ ಪರಿವಾರ ಮತ್ತು 
ತಳವಾರ ಪದಗಳನ್ನು ಸಂವಿಧಾನ ಬದ್ದವಾಗಿ ಪರಿಶಿಷ್ಟ ವರ್ಗಕ್ಕೆ ಸೇರಿಸುವಂತೆ 
ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲಾಗಿದ್ದು, ಇದುವರೆವಿಗೂ ಕ್ರಮ ಕೈಗೊಳ್ಳದೇ 
ಇರುವುದರಿಂದ ಸದರಿ ಜನಾಂಗದವರು ಜಾತಿ ದೃಢೀಕರಣ ಪತ್ರವನ್ನು ಪಡೆಯಲು 
ಆಗುತ್ತಿರುವ ತೊಂದರೆಗಳ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


3. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ. 
ಆ) ದಿನಾಂಕ:೭3.೦3.೭೦16ರ ಏಳನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ ಕಾನೂನು, ಸಂಸದೀಯ 
ಡಾ.ರಫೀಕ್‌ ಅಹ್ಮದ್‌ ಅವರ ವ್ಯವಹಾರಗಳು ಹಾಗೂ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:1೦4(1568) ಉನ್ನತ ಶಿಕ್ಷಣ ಸಚಿವರು 
ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ. 


4.ಅರ್ಜಯನ್ನು ಒಪ್ಪಿಸುವುದು 


ಶ್ರೀ ಎನ್‌.ಹೆಚ್‌.ಶಿವಶ೦ಕರರೆಡ್ಡಿ (ಮಾನ್ಯ ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಅರ್ಜಗಳ ಸಮಿತಿ) ಅವರು ಚಿಕ್ಕಬಳ್ಳಾಪುರ ಜಲ್ಲೆ, ಗೌರಿಬದನೂರು ತಾಲ್ಲೂಕು, 
ಕರೆಕಲ್ಲಹಳ್ಳಿಯಲ್ಲ ಜಿ.ಎಸ್‌.ಎಸ್‌.ಕೆ.ಐಡಾವಣೆಯಲ್ಲ ಮನೆಗಳನ್ನು ನಿರ್ಮಿಸಿಕೊಳ್ಳಲು 
ಯೋಜನಾ ಪ್ರಾಧಿಕಾರ ತಾಂತ್ರಿಕ ಅಭಪ್ರಾಯ ನೀಡುವ ಬಗ್ಗೆ. ಅರ್ಜಯನ್ನು 
ಒಪ್ಪಿಸುವುದು. 


5. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯರಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರು ಮತ್ತು ನಾಲ್ಕನೇ ಪಟ್ಟಯ ರೀತ್ಯಾ 


6.ವರದಿಯನ್ನೊಪ್ಪಿಸುವುದು 


ಶ್ರೀ ಗೋವಿಂದ ಎಂ.ಕಾರಜೋಳ (ಅಧ್ಯಕ್ಷರು. ಸಾರ್ವಜನಿಕ ಲೆಕ್ಕ ಪತ್ರಗಳ 
ಸಮಿತಿ) ಅವರು - 2೦1೮-16ನೇ ಸಾಅನ ಲೋಕೋಪಯೋಗಿ ಇಲಾಖೆಗೆ 
ಸಂಬಂಧಿಸಿದ 13ನೇ ವಿಧಾನಸಭೆಯ 6ನೇ ವರದಿಯಲ್ಲನ ಸಮಿತಿಯ ಶಿಫಾರಸ್ಸುಗಳ 
ಮೇಲೆ ಇಲಾಖೆಯು ಕೈಗೊಂಡಿರುವ ಅಮಸರಣಾ ಕ್ರಮದ ಬಗ್ಗೆ ಸಮಿತಿಯ 
ಶಿಫಾರಸ್ಸುಗಳನ್ನೊಳಗೊಂಡ ವರದಿಯನ್ನು ಒಪ್ಪಿಸುವುದು. 


7. ಶಾಸನ ರಚನೆ 


I. ವಿಧೇಯಕವನ್ನು ಹಿಂಪಡೆಯುವುದು 
ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ವಿಧೇಯಕ, 2೦14. 


ಶ್ರೀ ಟ.ಅ.ಜಯಚಂ೦ದ್ರ (ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಉನ್ನತ 
ಶಿಕ್ಷಣ ಸಚಿವರು) ಅವರು:- 

2೦14ನೇ ಸಾಅನ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) 
ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುವುದು. 


ರತ 


ದು ಡ್ಯ 


1], ವಿಧೇಯಕವನ್ನು ಮಂಡಿಸುವುದು 
ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ವಿಧೇಯಕ, 2೦16. 


ಶ್ರೀ ಅ.ಬ.ಜಯಚಂದ್ರ (ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಉನ್ನತ 
ಶಿಕ್ಷಣ ಸಚಿವರು) ಅವರು:- 


ಅ) 2೦16ನೇ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


111, ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅ೦ಗೀಕರಿಸುವುದು 


ಕರ್ನಾಟಕ ರಾಜ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ವಿಶ್ವವಿದ್ಯಾಲಯ 
ವಿಧೇಯಕ, 2೦1೮. 


ಶ್ರೀ ಹೆಚ್‌.ಕೆ.ಪಾಟೀಲ್‌ (ಮಾನ್ಯ ಗಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರು) ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ರಾಜ್ಯ ಗ್ರಾಮೀಣಾಭವ ದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ವಿಶ್ವವಿದ್ಯಾಲಯ ವಿಧೇಯಕವನ್ನು ಸ ತುಟ ಇನ ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


8. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು - ಹಾಸನ ಜಲ್ಲೆಯ ರೈತರ ಪ್ರಮುಖ 
ಬೆಳೆಯಾದ ಆಲೂಗಡ್ಡೆಯ ಬೀಜವನ್ನು ವರ್ತಕರೊಂದಿಗೆ ಶಾಮೀಲಾಗಿ ಹೆಚ್ಚಿನ 
ಬೆಲೆಗೆ ರೈತರಿಗೆ ಮಾರಾಟ ಮಾಡಿ ಲಕ್ಷಾಂತರ ಹಣ ಪಡೆದಿರುವ ಅಧಿಕಾರಿಗಳ 
ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಹಾಗೂ ಆಲೂಗಡ್ಡೆ ಬೆಳೆ 
ನಾಶವಾಗಿರುವುದರಿಂದ ರೈತರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ತೋಟಗಾರಿಕೆ 
ಮತ್ತು ಕ್ಷ ಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು -- ಅ೦ಬೇಡ್ಡರ್‌ ಅಭಿವೃದ್ಧಿ ನಿಗಮದ 
ಪರಿಶಿಷ್ಟ ಜಾತಿ ಫಲಾನುಭವಿಗಳಗೆ ನೇರಸಾಲ ಮತ್ತು ಇತರೆ ಸಾಲ ನೀಡಿಕೆ 
ಪ್ರಮಾಣ ಕಡಿಮೆ ಆಗಿದ್ದು. ವಿಶೇಷ ಘಟಕ ಯೋಜನೆ ಅನುದಾನವನ್ನು ಬಳಸಿ 
ಫಲಾನುಭವಿಗಳಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಜ.ಆರ್‌. ಪಾಟೀಲ್‌ ಅವರು ಕೋತನ ಹಿಪ ಪ್ರರಗಾ ಮತ್ತು ನಿಂಬರ್ಗಾ ಕೆರೆ 


ಕಾಮಗಾರಿಗಳಗೆ ಕೇಂದ್ರ ಸರ್ಕಾರ ಪುರಸ್ಕೃತ AIBP ಅಡಿಯಲ್ಲ 
ಮಂ೦ಜೂರಾಗಿದ್ದರೂ ಸಹ ರಾಜ್ಯ ಸರ್ಕಾರ ಸದರಿ ಕಾಮಗಾರಿಗಳನ್ನು ಪ್ರಾರಂಭ 
ಮಾಡಬಾರದೆಂದು ಸೂಚಿಸಿರುವುದರಿಂದ ಜನರಲ್ಲ ಅತಂಕ ಯೂ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ದು 6 ಸದ 


ಫಲ್ಗುಣಿ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯ ಬ೦ಕೇನಹಳ್ಳ ಗ್ರಾಮಕ್ಕೆ ಸಂಪರ್ಕಿಸುವ 
ಜಲ್ಲಾ ಪಂಚಾಯತ್‌ ರಸ್ತೆಗೆ, ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ 
ಸೇತುವೆಯು ಕಳೆದ ವರ್ಷ ಸುರಿದ ಭಾರಿ ಮಳೆಯಿಂದ ಕುಸಿದು ಹೋಗಿದ್ದು, 
ಕೂಡಲೇ ದುರಸ್ಥಿ ಕಾರ್ಯವನ್ನು ಪ್ರಾರಂಭಿಸಿ ಅಭಿವೃದ್ಧಿ ಪಡಿಸುವ ಬಗ್ಗೆ ಮಾನ್ಯ 


ಲೋಕೋಪ ಯೋಗಿ ಸಚಿವರ Bh ಸೆಳೆಯುವುದು. 


4. ಶ್ರೀ ಜ.ಐ. ತೂ: ಅವರು - ಮೂಡಿಗೆರೆ ತಾಲ್ಲೂಕು, ಬಣಕಲ್‌ ಹೋಬಳ 


೮. ಶ್ರೀ ಎಂ.ಟ.ಕೃಷ್ಣಪ್ಪ ಅವರು - ಚಿಕ್ಕನಾಯಕನಹಳ್ಳ ತಾಲ್ಲೂಕು, ಹುಳಯಾರು 
ಹೋಬಳ, ಅ೦ಬಾಪುರ ಗ್ರಾಮದ ಸರ್ವೆ ನಂಬರ್‌ 46 ರಲ್ಲನ ಮೀಸಲು ಅರಣ್ಯ 
ಪ್ರದೇಶವು ಒತ್ತುವರಿಯಾಗಿದ್ದು, ಕಂದಾಯ ಅಧಿಕಾರಿಗಳು ಯಾವುದೇ ಕ್ರಮ 
ಕೈಗೊಳ್ಳದಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯಲ್ಲ ಮರಳು ಬೆಲೆ 
ದುಖಾರಿಯಾಗಿದ್ದು, ಬಡವರು, ಸಾಮಾನ್ಯ ಜನತೆ ಹಾಗೂ ಸರ್ಕಾರದ 
ಕಾಮಗಾರಿಗಳಗೂ ಸಹ ತುಂಬಾ ತೊ೦ದರೆಯಾಗುತ್ತಿರುವುದರಿ೦ದ ಈ ಮರಳು 
ಮಾಫಿಯಾಗಳಗೆ ಕಡಿವಾಣ ಹಾಕಲು ಸರ್ಕಾರವು ಕೈಗೊಂಡಿರುವ ಕ್ರಮದ ಬಗ್ಗೆ 
ಹಾಗೂ ಈ ಮೇಲ್ಕಂಡ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಸಿ.ಓಡಿ 
ಅಥವಾ ಸಿ.ಬ.ಐ.ಗೆ "ವಹಿಸುವ ವಿಷಯದ "ಬಗ್ಗೆ ಮಾನ್ಯ ಗ್ಯಹ ಸಚಿವರ ಗಮನ 
ಸೆಳೆಯುವುದು. 


7. ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಅವರು - ಪಾವಗಡದಲ್ಲ ಕೆ.ಎಸ್‌.ಎಸ್‌.ಐ.ಡಿ.ಸಿ ಬುಂದ 
ಅಭಿವೃದ್ಧಿಪಡಿಸಿರುವ ಕೈಗಾರಿಕಾ ನಿವೇಶನಗಳು ಕಳಪೆ ಮಟ್ಟದಿಂದ 
ನಿರ್ಮಾಣಗೊಂಡಿರುವುದಕ್ಕೆ ಕಾರಣವಾಗಿರುವ ಗುತ್ತಿಗೆದಾರರ ಹಾಗೂ 
ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ 
ಸಣ್ಣ ಕೈಗಾರಿಕೆ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಬಸವರಾಜ ನೀ. ಶಿವಣ್ಣನವರ್‌ ಅವರು - ಹಾವೇರಿ ತಾಲ್ಲೂಕಿನ ದೇವಗಿರಿ 
ಗ್ರಾಮದಲ್ಲ ಹುಚ್ಚು ನಾಲು ಕಡಿತದಿಂದ ಮೃತಪಟ್ಟವರ ಕುಟುಂಬಗಳಗೆ ಹಾಗೂ 
ಚಿಕಿತ್ಸೆ ಪಡೆದಿರುವ 1ಐ ಕುಟುಂಬದವರಿಗೆ "ಯೋಗ್ಯ ಪರಿಹಾರ ನೀಡುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಸಾ.ರಾ. ಮಹೇಶ್‌ ಅವರು -- ದಿನಾಂಕ: 31.09. 2೦16ಕ್ಕೆ ಕೊನೆಗೊಳ್ಳುತ್ತಿರುವ 
ಮೈಸೂರು ರೇಸ್‌ಕೋರ್ಸ್‌ನ ಗುತ್ತಿಗೆ ಅವಧಿಯ ಪರವಾನಿಗೆಯನ್ನು 
ನವೀಕರಿಸದೇ ರದ್ದುಪಡಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಸ 
ಸೆಳೆಯುವುದು. 


10. ಶ್ರೀ ಪಿ. ರಾಜೀವ್‌ ಅವರು -- ಆರೋಗ್ಯ ಕವಚ 1೦8 ರಡಿ ಜ.ವಿ.ಕೆ ಕಂಪನಿಯಂದ 
ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ. ಮೇಅನ ಶೋಷಣಿ ಕುರಿತು 
ಮಾಹಿತಿಗಳನ್ನು ಒದಗಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ತಮ ಸೆಳೆಯುವುದು. 


-: ೮; 

11. ಶ್ರೀ ಪಿ.ಟ. ರವಿ ಅವರು - ಕರ್ನಾಟಕ ವಸತಿ ಶಿಕ್ಷಣ ಸ೦ಸ್ಥೆಗಳ ಸಂಘದ ವತಿಯಂದ 
ಮೊರಾರ್ಜ ವಸತಿ ಶಾಲೆಯ ಶಿಕ್ಷಕರುಗಳ ನೇಮಕ / ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 
ಅಗತ್ಯ ಪ್ರಮಾಣ ಪತ್ರಗಳನ್ನು ಒದಗಿಸಿದ್ದರೂ ಸಹ ನೇಮಕಾತಿ ಆದೇಶ 
ನೀಡದಿರುವುದು. ರಾಷ್ಟ್ರೀಯ ನಾಯಕರ ದಿನೋತ್ತವಗಳಲ್ಲ ಹಾಜರಾತಿಗೆ ಸಹಿ 
ಮಾಡಿರುವ ಕಾರಣದಿ೦ದಾಗಿ 4೦೨ ಪ್ರಾಂಶುಪಾಲ ಶಿಕ್ಷಕ ಅ೦ತಿಮ ಆಯ್ಕೆ 
ಪಟ್ಟಯಂದ 2೨8 ಜನ ಶಿಕ್ಷಕರನ್ನು ಕೈಟಟ್ಟರುವ ವಿಚಾರದ ಬಗ್ಗೆ ಮಾನ್ಯ ಸಮಾಜ 
ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ನಾರಾಯಣಗೌಡ ಅವರು - ಕೆ.ಆರ್‌. ಪೇಟೆ ತಾಲ್ಲೂಕಿನ ಆರೋಗ್ಯ ಇಲಾಖೆಯ 
ತಾಲ್ಲೂಕು ಸಾರ್ವಜನಿಕ ಆಸ್ಪತ್ರೆ. ಸಹಾಯಕ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳಲ್ಲ ಖಾಅ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


13.ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು - ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಸಲು ಅನುದಾನ 
ಬಡುಗಡೆ ಮಾಡಿ. ಕಾಮಗಾರಿಯನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ಕಾನೂನು, 
ಸಂಸದೀಯ ವ್ಯವಹಾರಗಳು ಮತ್ತು ಉನ್ನತ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


14.ಶ್ರೀ ಜೆ.ಆರ್‌. ಲೋಬೋ ಅವರು - ಮಂಗಳೂರು ನಗರದಲ್ಲ ಟ್ರಾಫಿಕ್‌ 

ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪೊಲೀಸ್‌ 
ಸಿಬ್ಬಂದಿಯನ್ನು ನಿಯೋಜಸುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


15.ಶ್ರೀ ಗುರು ಪಾಟೀಲ್‌ ಶಿರವಾಳ್‌ ಅವರು - ಶಹಪುರ ಮತಕ್ಷೇತ್ರದ ಸುರಪುರ 
ತಾಲ್ಲೂಕು, ಎವೂರ ಗ್ರಾಮದಲ್ಲ ಅರಣ್ಯ ಹಕ್ಕು ಸಂರಕ್ಷಣಿ ಸಮಿತಿಯ ಕೆಲಸಗಳನ್ನು 
ತೀವ್ರಗತಿಯಲ್ಲ ನಿರ್ವಹಿಸುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ 
ಸೆಳೆಯುವುದು. 


16. ಕ್ರೀ ಹೆಚ್‌.ಎಸ್‌. ಪ್ರಕಾಶ್‌, ಶ್ರೀ ಹೆಚ್‌.ಡಿ. ರೇವಣ್ಣ ಮತ್ತು ಶ್ರೀ ಕೆ.ಎಂ. ಶಿವಅ೦ಗೇಗೌಡ 
ಅವರುಗಳು - ಹಾಸನ ಜಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕಿನ ದ೦ಡಿಗನಹಳ್ಳಿ 
ಹೋಬಳಯ ಶೆಟ್ಟಗೋಡನಹಳ್ಳ ಗ್ರಾಮದಲ್ಲಿ ಹಾಗೂ ಸಾಗತವಳ್ಳ ಗ್ರಾಮದಲ್ಲ 
ಹೊಸ ನ್ಯಾಯಬೆಲೆ ಅ೦ಗಡಿಗಳನ್ನು ತೆರೆಯಲು ಆಹಾರ ಮತ್ತು ನಾಗರಿಕ 
ಸರಬರಾಜು ಇಲಾಖೆಯು ಕಾನೂನು ಬಾಹಿರವಾಗಿ ಪರವಾನಿಗೆ ನೀಡಿರುವುದನ್ನು 
ರದ್ದುಪಡಿಸಿ ಹಾಗೂ ಪಡಿತರದಾರರಿಗೆ ಸರಿಯಾಗಿ ಪಡಿತರ ನೀಡದಿರುವ ಬಗ್ಗೆ 
ತನಿಖೆ ಕೈಗೊಂಡು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕೈಗೊಳ್ಳುವ 
ವಿಷಯದ ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ರಾಜ್ಯ ಸಚಿವರ 
ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(!/0) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(hutp://kla.kar.nic.in/assembly/lob/lob.htm) 


